ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 1333(1572) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀವನಿರಾಣಿ ಹಣಮಂತ್‌ ರುದ್ರಪ್ಪ(ಪದವೀಧರರ ಕ್ಲೇತು 

ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 

ವಿಷಯ: ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಗ್ರಾಮಗಳ ಸ್ಥಳಾಂತರ ಮತ್ತು ಭೂ ಸ್ವಾಧೀನದ ಬಗ್ಗೆ 


(ಅ) ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು 519.6 ರಿಂದ 
524.256 ಮೀ.ವರೆಗೆ ಏರಿಸಿದಾಗ ಮುಳುಗಡೆಯಾಗುವ ಹಳ್ಳಿಗಳ ಸಂಖ್ಯೆ ಎಷ್ಟು; 


(ಆ) ಅಣೆಕಟ್ಟೆಯನ್ನು ಸದರಿ ಎತ್ತರಕ್ಕೆ ಹರಿಸಿದಾಗ ಮುಳುಗಡೆಯಾಗುವ ಹಳ್ಳಿಗಳನ್ನು 
ಸ್ಥಳಾಂತರಿಸಲು ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕೇಂದ್ರಗಳನ್ನು ಪ್ರಾರಂಭಿಸಲು 
ಈಗಾಗಲೇ ಎಷ್ಟು ಗ್ರಾಮಗಳಿಗೆ ಜಮೀನುಗಳನ್ನು ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿದೆ; 


(ಇ) ಇನ್ನೂ ಭೂಸಾಧೀನ ಪಡಿಸಿಕೊಳ್ಳದೇ ಇರುವ ಗ್ರಾಮಗಳನ್ನು ಸ್ಮಳಾಂತರಿಸುವುದಕ್ಕಾಗಿ 
ಯಾವ ಕಾಲಮಿತಿಯಲ್ಲಿ ಜಮೀನುಗಳನ್ನು ಭೂ-ಸಾಧೀನ ಪಡಿಸಿಕೊಳ್ಳಲಾಗುವುದು; 


(ಈ) 3ನೇ ಹಂತದ ಯೋಜನೆಯಲ್ಲಿ ಗ್ರಾಮಗಳನ್ನು ಸ್ಥಳಾಂತರಿಸಿ, ಪುನರ್‌ವಸತಿ ಮತ್ತು 
ಪುನರ್‌ನಿರ್ಮಾಣ ಕೇಂದ್ರಗಳನ್ನು ಮಾಡುವಲ್ಲಿ ವಿಳಂಬವಾಗುತ್ತಿರುವುದಕ್ಕೆ ಕಾರಣಗಳೇನು; 


(ಉ) ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕೇಂದ್ರಗಳಿಗಾಗಿ ಭೂ-ಸ್ಕಾಧೀನ ಪಡಿಸಿಕೊಂಡ 
ಸ್ಥಳಗಳಲ್ಲಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸಲು ಯಾವ-ಯಾವ ಕಾಮಗಾರಿಗಳನ್ನು 
ಹಮ್ಮಿಹೊಳ್ಳಲಾಗಿದೆ; ಹಾಗೂ ಸದರಿ ಕಾಮಗಾರಿಗಳು ಕಾರ್ಯಾರಂಭವಾಗಿವೆಯೇ; 
ಹಾಗಿದ್ದಲ್ಲಿ, ಅವುಗಳು ಪ್ರಸ್ತುತ ಯಾವ ಹಂತದಲ್ಲಿದೆ; 


(ಊ) ಇನ್ನುಳಿದ ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕೇಂದ್ರಗಳಲ್ಲಿ ಅವಶ್ಯವಿರುವ 
ನಾಗರಿಕ ಸೌಲಭ್ಯಗಳನ್ನು (ಮೂಲಭೂತ ಸೌಲಭ್ಯಗಳನ್ನು ಯಾವ ಕಾಲಮಿತಿಯಲ್ಲಿ 
ಒದಗಿಸಲಾಗುವುದು? 


